ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2025(2320) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತರಿಸುವ ಸಚಿವರು: ಕಾರ್ಮಿಕ ಸಚಿವರು 
ವಿಷಯ:  ಆದಾಯತೆರಿಗೆ ಇಲಾಖೆಯ ನೋಟೇಸ್‌ ಕುರಿತು 


(ಅ) ಕರ್ನಾಟಿಕ ಕಟ್ಟಿಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಆದಾಯ 
ತೆರಿಗೆ ಇಲಾಖೆಯಿಂದ 413.08 ಕೋಟಿ ತೆರಿಗೆ ಬಾಕಿ ಬಗ್ಗೆ ನೋಟೀಸ್‌ ಸ್ವೀಕರಿಸಿದ ದಿನಾಂಕ 
ಯಾವುದು; ಸದರಿ ನೋಟೀಸನ್ನು ಸ್ವೀಕರಿಸಿದವರು ಯಾರು; ಸಂಬಂಧಿತ 
ಕಾರ್ಯನಿರ್ವಾಹಕರಿಗೆ ಈ ನೋಟೀಸನ್ನು ಯಾವ ದಿನಾಂಕದಂದು ನೀಡಲಾಗಿದೆ; 


(ಆ) ಆದಾಯತೆರಿಗೆ ಇಲಾಖೆಯಿಂದ 413.08 ಕೋಟಿ ತೆರಿಗೆ ಬಾಕಿ ಇದೆ ಎಂಬ ನೋಟೀಸ್‌ 
ಬಂದಿರುವ ವಿಷಯವನ್ನು ಕಛೇರಿಯ ಮುಖ್ಯಸ್ಥರ ಗಮನಕ್ಕೆ ಯಾವ ದಿನಾಂಕದಂದು 
ತರಲಾಗಿದೆ; 


(ಇ) ಕಛೇರಿ ಮುಖ್ಯಸ್ಥರು ಆದಾಯ ತೆರಿಗೆ ಇಲಾಖೆಯಿಂದ 413.08 ಕೋಟಿ ತೆರಿಗೆ ಬಾಕಿ ಇದೆ 
ಎ೦ಬ ನೋಟೀಸ್‌ ಕುರಿತು ಕ್ರಮ ಕೈಗೊಳ್ಳಲು ಯಾವ ದಿನಾಂಕದಂದು ತಿಳಿಸಿರುತ್ತಾರೆ? 


